ಆಚರಣೆಯಲ್ಲಿ ಪ್ರಜಾಪ್ರಭುತ್ವ | ಓರ್ವ ಶಿಕ್ಷಕ ತೋರಿದ ಹಾದಿ 


— ವ 
ಸಚಿನ್‌ ಸಾಲಕ್ಕಿ 


ಇತ್ತೀಚೆಗೆ ನಾವು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ಕೈದ 
ವರ್ಷಗಳು ತುಂಬದಾಗ ಭವ್ಯವಾದ 'ಆಜಾದಿ ಕಾ ಅಮೃತ 
ಮಹೋತ್ಸವ" ಎಂಬುದಾಗಿ ಆಚರಿಸಿದೆವು. ಇದರ 
ಅರ್ಥವೇನೆಂದರೆ ನಾವು ಎಫ್ಪತ್ಕೈದು ವರ್ಷಗಳ ಕಾಲ ಸ್ವತಂತ್ರ 
ರಾಷ್ಟ್ರವಾಗಿ ಉಳದಿದ್ದೇವೆ ಮತ್ತು ಒಂದು ಹೊಸ ಭಾರತವನ್ನು 
ಕಟ್ಟಲು ನಾವು ಒಂದು ದೇಶವಾಗಿ ಅನುಸರಿಸಬೇಕಾದ ಉದಾತ್ತ 
ಮೌಲ್ಯಗಳನ್ನು ಕಟ್ಟಕೊಂಡ ನಮ್ಮದೇ ಆದ ಸಂವಿಧಾನ- 
ವೊಂದನ್ನು ಹೊಂದಿದ್ದೇವೆ ಎಂಬುದಾಗಿದೆ. ಅದೇನೇ ಇರಲ, ಈ 
ಸಾಂವಿಧಾನಿಕ ಮೌಲ್ಯಗಳ ಕುರಿತು ಜಾಗೃತಿಯನ್ನು 
ಉಂಟುಮಾಡಲು ನಾವು ಬಹಳ ಕಡಿಮೆ ಕ್ರಮಗಳನ್ನು 
ತೆಗೆದುಕೊಂಡಿದ್ದೇವೆ ಎಂಬುದು ಸ್ರಷ್ಟ- ನಾವು ಓದಲು 
ಸಂವಿಧಾನ ಸಿಗುವಂತೆ ಮಾಡಿಲ್ಲ ಅಥವಾ ಮಕ್ಕಳು ಈ 
ಸಾಂವಿಧಾನಿಕ ಮೌಲ್ಯಗಳ ನಿಜವಾದ ಅರ್ಥವನ್ನು ಮನವರಿಕೆ 
ಮಾಡಿಕೊಳ್ಳುವಂತೆ/ ಅಂತರ್ಗತಗೊಳಸಿಕೊಳ್ಳುವಂತೆ ಮಾಡಿಲ್ಲ. 
ಮಕ್ಕಳು 5-7 ವರ್ಷಗಳ ಅವಧಿಯಲ್ಲ ನಿಜಕ್ಸೂ ಮೌಲ್ಯಗಳನ್ನು 
ಗಳಸಿಕೊಳ್ಳುತ್ತಾರೆ ಎಂದು ಅಧ್ಯಯನಗಳು ತೋರಿಸಿಕೊಲ್ಟವೆ 
ಮತ್ತು ಈ ಮೌಲ್ಯಗಳನ್ನು ಗಳಸಿಕೊಳ್ಳುವಲ್ಲ ಒಂದು ದೇಶವಾಗಿ, 
ಸಮಾಜವಾಗಿ ಮತ್ತು ವ್ಯಕ್ತಿಗಳಾಗಿ ನಮ್ಮ ಪ್ರಯತ್ನಗಳು 
ಅಸಮರ್ಪಕವಾಗಿವೆ. ಆದರೆ ಇಚ್ಛಾಶಕ್ತಿಯನ್ನು ಹೊಂದಿದ್ದಲ್ಲ ಒಬ್ಬ 
ವ್ಯಕ್ತಿ ಸಹ ಏನನ್ನೂ ಸಾಧಿಸಬಹುದು ಎಂಬುದನ್ನು ಈ ಲೇಖನ 
ಎತ್ತಿ ತೋರಿಸುತ್ತದೆ. 


ದ್ಯೇಯಕಾರ್ಯದಲ್ಲಿ ತೊಡಗಿಕೊಂಡ ಶಿಕ್ಷಕ 


ಶೇಖರ್‌ ನಾಯಕ್‌ ಅವರು, ಗೋದಿನಾಳ್‌ (ಕೊಪ್ಪಳ ಜಲ್ಲೆ. 
ಕರ್ನಾಟಕ) ಸರ್ಕಾರಿ ಕರಿಯ ಪ್ರಾಥಮಿಕ ಶಾಲೆಯಲ್ಲ 
ಸಹಾಯಕ ಶಿಕ್ಷಕರಾಗಿದ್ದು, ಬದುಕಿನಲ್ಲ ಸಾಂವಿಧಾನಿಕ 
ಮೌಲ್ಯಗಳನ್ನು ಆಚರಿಸಲು ಪ್ರಯತ್ನಿಸುತ್ತಿದ್ದಾರೆ. ಶಾಲೆಗೆ 
ಹೋಗುವ ಬಣ್ಧೆ ಅಥವಾ ಶಿಕ್ಷಣದ ಬಣ್ಣೆ ತೀರಾ ಕಡಿಮೆ ತಿಆವಳಕೆ 
ಇರುವ ದೂರ ಪ್ರದೇಶದ ಸಮುದಾಯದಲ್ಲ ಇರುವ ಶಾಲೆ ಅದು. 
ಪುಟ್ಟದಾದ ಶಾಲಾ ಆವರಣದಲ್ಲ ಕೇವಲ ಮೂರು ಗಟ್ಟಿಯಾದ 
ಕೊಠಡಿಗಳವೆ ಮತ್ತು ಬಾಗಿಲನಲ್ಲೇ ಶಾಲೆಗೆ ಭೇಟ 
ನೀಡುವವರನ್ನು ಸ್ವಾಗತಿಸುವ ಕಲ್ಪ್ಲನಲ್ಲ ಕೊರೆಯಲ್ಪಟ್ಟ ಭಾರತದ 
ಸಂವಿಧಾನದ ಪೀಠಿಕೆಯೂ ಇದೆ. ಪ್ರತಿದಿನದ ಶಾಲೆಯ 
ಪ್ರಾರಂಭದ ಸಾಮಾನ್ಯ ಸಭೆಯ ಭಾಗವಾಗಿ ವಿದ್ಯಾರ್ಥಿಗಳಲ್ಲ 
ಒಬ್ಬರು ಆ ಪೀಠಿಕೆಯನ್ನು ಹದತೊಡಗುತ್ತಾರೆ ಮತ್ತು ಉಳದವರು 
ಆಕೆ ಅಥವಾ ಆತ ಹಿದಿದ್ದನ್ನು ಪುನರುಚ್ಚರಿಸುತ್ತಾರೆ: ಐದನೆಯ 
ತರಗತಿಯನ್ನು ಮುಟ್ಟುವ ವೇಳೆಗೆ ಪ್ರತಿಯೊಬ್ಬರೂ ಅದನ್ನು 
ನೆನಪಿನಿಂದಲೇ ಸುಲಭವಾಗಿ ಪುನರುಚ್ಚರಿಸುವಷ್ಟು 
ಸಮರ್ಥರಾಗಿರುತ್ತಾರೆ. 


ಇ 
5 
[C 


ಶೇಖರ್‌ ನಾಯಕ್‌ ಅವರು ಮಕ್ಷಳಲ್ಪ ಸಾಂವಿಧಾನಿಕ 
ಮೌಲ್ಯುಗಳನ್ನು ಸ್ಥಾಪಿಸಲು ಪ್ರತಿಯೊಂದು ಅವಕಾಶವನ್ನೂ 
ಉಪಯೋಗಿಸಿಕೊಳ್ಳುತ್ತಾರೆ. ಆ ಮೌಲ್ಯಗಳೆಂದರೆ: 


* ಸಮಾನತೆ: ಮಕ್ಕಳನ್ನು ಅವರ ಸೂಕ್ತ ಹೆಸರಿನ ಮೂಲಕ 
ಕರೆಯುತ್ತಾ ಅವರನ್ನು ಗೌರವಿಸುವುದು; ಅವರ ಶಾರೀರಿಕ 
ರೂಪವನ್ನು. ಸಾಮಾಜಕ- ಆರ್ಥಿಕ ಹಿನ್ನೆಲೆಯನ್ನು 
ಗೌರವಿಸುವುದು ಮತ್ತು ಎಲ್ಲ ಅಂಗಗಳಗೆ ಸೇರಿರುವವರನ್ನು 
ಸಮಾನವಾಗಿ ನಡೆಸಿಕೊಳ್ಳುವುದು. 

g ಸ್ವಾತಂತ್ರ್ಯ: ಎಲ್ಲಾ ಮಕ್ಕಳಗೂ ಮಾತನಾಡಲು ಅವಕಾಶ 
ನೀಡುವುದು, ಅವರಿಗೆ ಬೇಕೆನಿಸಿದ ಸ್ಥಳಗಳಲ್ಲ 
ಕುಳತುಕೊಳ್ಳಲು ಅನುವು ಮಾಡಿಕೊಡುವುದು. 

* ಭ್ರಾತೃತ್ವ: ಒಬ್ಬರು ಇನ್ನೊಬ್ಬರ ಬಣ್ಣೆ ಪರಾನುಭೂತಿಯನ್ನು 
ಬೆಳೆಸಿಕೊಳ್ಳಲು ಹಾಗೂ ಒಂದು ತಂಡವಾಗಿ ಕೆಲಸ 
ಮಾಡಲು ಉತ್ತೇಜಸುವುದು ಮತ್ತು ಒಬ್ಬರು ಇನ್ನೊಬ್ಬರ 
ಕೆಲಸದ ಬಣ್ಗೆ ಮೆಚ್ಚುಗೆಯನ್ನು ಬೆಳೆಸಿಕೊಳ್ಳುವಂತೆ 
ನೋಡಿಕೊಳ್ಳುವುದು. 


ಇದನ್ನು ಅವರು ಮುಂಜಾವಿನ ಸಾಮಾನ್ಯ ಸಭೆಯುಂದ ಹಿಡಿದು 
ತರಗತಿಯವರೆಗೆ ಎಲ್ಲ ಕಡೆಯೂ ಅನುಸರಿಸಿ ಸಾಧಿಸುತ್ತಾರೆ, 
ಇದಕ್ಕೆ ಅವರು, "ಪ್ರಜಾತಾಂತ್ರಿಕ ಪ್ರಕ್ರಿಯೆ" ("the democratic 
process’) ಎಂದು ಹೆಸರಿಸಿದ್ದಾರೆ. ಎಲ್ಲರೂ ವೃತ್ತಾಕಾರವಾಗಿ 
ಕುಳತುಕೊಳ್ಳುವುದರಿಂದ ಹಿಡಿದು. ಚರ್ಚೆಯಲ್ಲ ಪ್ರತಿಯೊಂದು 
ಮಗುವಿಗೂ ಪ್ರಾಧಾನ್ಯತೆ ನೀಡಿ ಭಾಗವಹಿಸುವಂತೆ 
ಮಾಡುವುದು, ಪ್ರತಿಯೊಬ್ಬರ ಅಭಿಪ್ರಾಯವನ್ನು 
ಮೆಚ್ಚಿಕೊಳ್ಳುವುದು. ಯಾವುದು ಸರಿ ಅಥವಾ ತಪ್ಪು ಎಂಬುದನ್ನು 
ಅವರೇ ಅರ್ಥ ಮಾಡಿಕೊಳ್ಳುವಂತೆ, ಅನ್ಟೇಷಿಸುವಂತೆ ಅವರನ್ನು 
ಪ್ರಶ್ನೆ ಮಾಡುವುದು ಇವೆಲ್ಲಾ ಆ ಪ್ರಕ್ರಿಯೆಯಲ್ಲ ಸೇರುತ್ತವೆ. 
ವಿಶ್ವಾಸವನ್ನು ಗಳಸಿಕೊಳ್ಳಲು ಮತ್ತು ಮಕ್ಕಳೊಂದಿಗೂ ಹಾಗೂ 
ಸಮುದಾಯದಡದೊಂದಿಗೂ ಆತ್ಮೀಯ ಸಂಬಂಧವನ್ನು 
ಬೆಸೆದುಕೊಳ್ಳಲು ಅವರಿಗೆ ಇದರಿಂದ ನೆರವಾಗಿದೆ. ಹೆಣ್ಣು 
ಮಕ್ಕಳಗೆ ಶಿಕ್ಷಣ ನೀಡುವುದರ ಬಣ್ಣೆ ಅವರಿಗಿರುವ ಸೂಕ್ಷ್ಯತೆ 
ಶ್ಲಾಪನೀಯ ಮತ್ತು ಅದು ಪ್ರತಿವರ್ಷವೂ ವಿದ್ಯಾರ್ಥಿಗಳ 
ನೋಂದಣಿ ಹೆಚ್ಚಲು ಕೊಡುಗೆ ನೀಡಿದೆ. ಪ್ರಸ್ತುತ ಆ ಸಂಖ್ಯೆ 142 
ಆಗಿದ್ದು. ಇದರಿಂದಾಗಿ ಶಾಲೆಯಲ್ಲ ಹುಡುಗರಿಗಿಂತ 
ಹುಡುಗಿಯರ ಸಂಖ್ಯೆ ಹೆಚ್ಚಿದೆ. 


ಶಿಕ್ಷಣ ಮತ್ತು ಮಕ್ಕಳ ಕುರಿತು ಶೇಖರ್‌ ನಾಯಕ್‌ ಅವರಿಗಿರುವ 
ಧೋರಣಿಯು. ತರಗತಿ ಆಚರಣೆಯನ್ನು ರೂಪಿಸಲು ಅವರಿಗೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


58 


ನೆರವಾಗಿದ್ದು, ಅದರಲ್ಲ ಶಿಕ್ಷಕರು ವೈಯಕ್ತಿಕವಾಗಿ ಮತ್ತು 
ಮಕ್ಕಳೊಂದಿಗೆ ಜೊತೆಗೂಡಿ ಕೆಲವೊಂದು ರೂಢಿಗಳನ್ನು 
ಸ್ಥಾಪಿಸಿಕೊಂಡಿದ್ದಾರೆ. ಚರ್ಚೆಯ ಸಂದರ್ಭದಲ್ಲ ಶಿಕ್ಷಕರು ಮತ್ತು 
ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಉಳದವರಿಗೆ ಕಾಣಿಸುವಂತೆ 
ವೃತ್ತಾಕಾರವಾಗಿ ಕುಆತುಕೊಳ್ಳುವುದು ಮತ್ತು ಮಧ್ಯಾಹ್ನದ 
ಬಸಿಯೂಟದ ವೇಜೆಯಲ್ಲ ಶಿಕ್ಷಕರು ಮಕ್ಕಳೊಂದಿಗೆ 
ಸೇರಿಕೊಳ್ಳುವುದು ಇವು ಅದರಲ್ತ್ಲ ಸೇರಿವೆ. ಬೇರೆಯವರ 
ಮಾತುಗಳನ್ನು ಆಅಸುವುದು. ಪ್ರತಿಯೊಬ್ಬರ ಅಭಿಪ್ರಾಯವನ್ನೂ 
ಮೆಚ್ಚಿಕೊಳ್ಳುವುದು. ಚರ್ಚೆಯ ಸಂದರ್ಭದಲ್ಲ ಪ್ರಶ್ನೆಗಳನ್ನು 
ಕೇಳಲು ಅಥವಾ ಅಭಿಪ್ರಾಯವನ್ನು ಹಂಚಿಕೊಳ್ಳಲು ತಮ್ಮ 
ಕೈಯೆತ್ತಿ ಸರತಿ ಬರುವವರೆಗೂ ಕಾಯುವುದು ಇವು 
ವಿದ್ಯಾರ್ಥಿಗಳು ಅನುಸರಿಸುವ ರಿವಾಜುಗಳು ಮತ್ತು ಇವು 
ಶೇಖರ್‌ ನಾಯಕ್‌ ಅವರ ವಿದ್ಯಾರ್ಥಿಗಳು ಒಬ್ಬರು ಇನ್ನೊಬ್ಬರ 
ಬದ್ಧೆ ಗೌರವವನ್ನು ಬೆಳೆಸಿಕೊಳ್ಳಲು ನೆರವಾಗಿವೆ.ಆರಂಭದಲ್ಲ. 
ಚರ್ಚೆಯ ವೇಳೆಯಲ್ಲ ಮಕ್ಕಳು ತಮ್ಮನ್ನು ತಾವು 
ಅಭವ್ಯಕ್ತಿಸಿಕೊಳ್ಳುವಂತೆ ಮಾಡುವುದು ಅವರಿಗೆ ಸವಾಲಾಗಿತ್ತು. 
ಆದರೆ ತಾನೂ ಅವರಲ್ಲ ಒಬ್ಬನಾಗುವ ಮೂಲಕ, ಅವರ 
ಪರಿಸ್ಥಿತಿಯನ್ನು ಸಾಂದರೀಕರಿಸುವ ಮೂಲಕ ಮತ್ತು ಎಲ್ಲ 
ಚರ್ಚೆಗಳನ್ನು ಮಕ್ಷಕ ಬದುಕಿನೊಂದಿಗೆ ಬೆಸೆಯುವ ಮೂಲಕ 
ಅವರಿಗೆ ಇದನ್ನು ಸಾಧಿಸುವುದು ಸಾಧ್ಯವಾಗಿದೆ. 
ಜನತಾಂತ್ರಿಕವಾಗಿ ನಡೆದುಕೊಳ್ಳುವುದು ಸುಲಭವಲ್ಲ. ಏಕೆಂದರೆ, 
ಬದುಕನ್ನು ನೋಡುವಲ್ಲ ಇದು ತೀರಾ ಹೊಚ್ಚ ಹೊಸದಾದ 
ಮಾರ್ಗ, ಇದಕ್ಕೆ ಹೊಂದಿಕೊಳ್ಳಲು ಸಮಯ ಬೇಕಾಗುತ್ತದೆ 
ಎಂದು ಅವರು ಹೇಳುತ್ತಾರೆ. 


ಪ್ರಕ್ರಿಯೆ 


ರಾಷ್ಟ್ರೀಯ ಹಜ್ದಗಳನ್ನು ಆಚರಿಸುವುದು, ಹಜ್ಣಗಳನ್ನು ಹೇಗೆ 
ಆಚರಿಸಬೇಕು ಎಂಬ ಬಗ್ಗೆ ಮಕ್ಷಳ ಅಭಪ್ರಾಯಗಳನ್ನು 
ಕೇಳುವುದು ಮತ್ತು ಪೋಷಕರನ್ನು ಹಾಗೂ ಸಮುದಾಯವನ್ನು 
ಅಂತಹ ಸಮಾರಂಭಛಗಳಗೆ ಆಹ್ಞಾನಿಸುವುದು ಮುಂತಾದ 
ಶೈಕ್ಷಣಿಕ ಚಟುವಟಕೆಯಲ್ಲದ ಜವಾಬ್ದಾರಿಗಳನ್ನು ಮಕ್ಕಳಗೆ 
ಕೊಡುವ ಮೂಲಕ ಶೇಖರ್‌ ನಾಯಕ್‌ ಅವರು ಈ ಜನತಾಂತ್ರಿಕ 
ಪ್ರಕ್ರಿಯೆಯನ್ನು ಆರಂಭಸಿದರು. ಅವರು ಇದನ್ನು ವಿದ್ಯಾರ್ಥಿಗಳ 
ಒಂದು ಸಣ್ಣ ಗುಂಪಿನ ಜೊತೆಯಲ್ಲ ಆರಂಭಸಿದಾಗ, ಅವರ 
ವರ್ತನೆಯಲ್ಲ ಮತ್ತು ಕ್ರಮೇಣ ಶೈಕ್ಷಣಿಕ ಸಾಧನೆಯಲ್ಲ ಧನಾತ್ಕಕ 
ಬದಲಾವಣಿಗಳು ಕಂಡು ಬಂದವು. ಮೂರನೇ ತರಗತಿ ಮತ್ತು 
ಅದರ ಮೇಅನ ಹಂತದ ಮಕ್ಷಳಲ್ಲ ಶೇಕಡಾ ೨5ರಷ್ಟು ಮಕ್ಕಳು 
ಓದುವುದು ಮತ್ತು ಹಿದಿದ್ದನ್ನು ಗ್ರಹಿಸುವುದು. ಪ್ರತಂತ್ರವಾಗಿ 
ಬರೆಯುವ ಕೌಶಲ್ಯವನ್ನು ಹೊಂದಿರುವುದು ಹಾಗೂ ಅದೇ ರೀತಿ 
ಗಣಿತದ ನಾಲ್ಲು ಮೂಲಭೂತ ಕಾರ್ಯಾಚರಣೆಯನ್ನು 
ಕಅಯುವುದು ಇವುಗಳನ್ನು ಸಾಧಿಸುವ ಮೂಲಕ ಕಲಅಸುವ - 
ಕಅಯುವ ಪ್ರಕ್ರಿಯೆಯು ಬಹಳ ಯಶಸ್ವಿಯಾಗಿದೆ. ಕೋವಿಡ್‌- 
19 ಲಾಕ್ಲೌ್‌ನ್‌ ಅವಧಿಯಲ್ಲ ಅವರು ಪ್ರತಿಯೊಬ್ಬ ವಿದ್ಯಾರ್ಥಿಯ 
ಮನೆಗೂ ಭೇಟ ನೀಡಿದರು ಮತ್ತು ಅವರ ಮನೆಗಳ ಹತ್ತಿರದಲ್ಲನ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಸಾರ್ವಜನಿಕ ಸ್ಥಳಗಳಲ್ಲ ಮಕ್ಕಳಆಗಾಗಿ ಎರಡು ಕಲಯುವ 
ಕೇಂದ್ರಗಳನ್ನು ಸೃಷ್ಟಿಸಿದರು. ಮಕ್ಕಳ  ಕಲಕೆಯನ್ನು 
ಖಚಿತಪಡಿಸಲು ಅವರು ಪ್ರತಿಗುಂಪಿನ ಜೊತೆಗೆ ಅರ್ಧ ದಿನ 
ಕಳೆಯುತ್ತಿದ್ದರು. ಸಾಂಕ್ರಾಮಿಕದಿಂದಾಗಿ ಮಕ್ಕಳನ್ನು ಕಲಕಾ 
ಕೇಂದ್ರಗಳಗೆ ಕಳುಹಿಸಲು ಹಿಂಜರಿಯುತ್ತಿದ್ದ ಹೋಷಕರ 
ಮಕ್ಕಳನ್ನು ಮನೆಯಲ್ಲೇ ಭೇಟಯಾಗುತ್ತಾ ವ್ಯಕ್ಷಿಗತವಾಗಿಯೂ 
ಮಕ್ಕಳಗೆ ಬೆಂಬಲ ನೀಡಿದರು. 


ಇದರ ಜೊತೆಗೆ, ಅಂಧಶ್ರದ್ಧೆಯ ಕುರಿತು ಉದ್ಧವಿಸುತ್ತಿದ್ದ ಮಕ್ಕಳ 
ಪ್ರಶ್ನೆಗಳು. ಅವುಗಳನ್ನು ಉತ್ತರಿಸಆಕ್ಲಾಗಿ ಸಾಮುದಾಲುಕ 
ಸಮಾರಂಭಗಳನ್ನು ಸಂಘಟಸಲು ಅವರನ್ನು ಪ್ರೇರೇಪಿಸಿದವು. 


ನಾಲ್ಕು ಅಂಶಗಳ ಕಾರ್ಯಕ್ರಮ 


ಶೇಖರ್‌ ನಾಯಕ್‌ ಅವರ ಪ್ರಜಾತಾಂತ್ರಿಕ ಪ್ರಕ್ರಿಯೆಯು ಈ 
ಕೆಳಗಿನ ಅಂಶಗಳಗೆ ಒತ್ತು ನೀಡುತ್ತದೆ: 


1. ಭಾರತದ ಸಂವಿಧಾನದ ಪೀಠಿಕೆಯು ಎಲ್ಲರಿಗೂ ಸಿಗುವಂತೆ 
ನೋಡಿಕೊಳ್ಳಬೇಕು. ಪ್ರಸ್ತುತ. ಗ್ರಾಮೀಣ ಪ್ರದೇಶದ ಕಚೇರಿ, 
ಶಾಲೆ ಇಂತಹ ಸಾರ್ಜನಿಕ ಸ್ಥಳಗಳಲ್ಲ ಅದನ್ನು ಕಾಣುವುದು 
ತುಂಬಾ ಕಷ್ಟ. ಶಾಲೆಗಳ ಗೋಡೆಗಳ ಮೇಲೆ ಸಂವಿಧಾನದ 
ಪೀಠಿಕೆಯನ್ನು ಪ್ರದರ್ಶಿಸುವುದರಿಂದ ಅದು ಹೆಚ್ಚಾಗಿ 
ಎಲ್ಲರಿಗೂ ಗೋಚರಿಸುತ್ತದೆ ಮತ್ತು ಮಕ್ಕಳು ಒಂದು ವೇಳ 
ಅದನ್ನು ಅರ್ಥ ಮಾಡಿಕೊಳ್ಳದಿದ್ದರೂ ಕಡೆಯ ಪಕ್ಷ ಅದನ್ನು 
ಯಾವಾಗಲೂ ನೋಡುತ್ತಿರುತ್ತಾರೆ ಮತ್ತು ಅದರ ಬೆ 
ಬೇರೆಯವರಿಗೆ ಹೇಳುತ್ತಾರೆ. ನಾವು ಕಟ್ಟಬೇಕು 
ಎಂದುಕೊಂಡಿರುವ ಸಮಾಜದ ಕುರಿತಾದ ಕಲ್ಲನೆಯನ್ನು 
ಸೃಷ್ಟಿಸುವಲ್ಲ ಇದು ಮೊದಲ ಹೆಜ್ಜೆ ಎಂದು 
ಪರಿಗಣಿಸಬಹುದು. 


2. ಬಹುತೇಕ ಜನ ವಯಸ್ಥ್ಸರು ಸಹ ಪೀಠಿಕೆಯ ಮೊದಲ 
ಎರಡು ಮೂರು ಸಾಲುಗಳನ್ನು ನೆನಪಿಸಿಕೊಳ್ಳಲು 
ಕಷ್ಟಪಡುತ್ತಾರೆ. ರಾಷ್ಟ್ರಗೀತೆಯನ್ನು ಹಾಡುವುದರೊಂದಿಗೆ 
ಶಾಲೆಯ ಮುಂಜಾವಿನ ಸಾಮಾನ್ಯ ಸಭೆಯಲ್ಲಿ ಇದನ್ನೂ 
ಓದುವುದನ್ನು ಕಡ್ಡಾಯಗೊಳಸಬೇಕು. 


3. ನಿಜವಾದ ಮೌಲ್ಯಗಳನ್ನು ಗಳಸಿಕೊಳ್ಳುವುದು ವಾವು 


ಏನನ್ನು ಆಚರಿಸುತ್ತೇವೆ ಹಾಗೂ ಪ್ರದರ್ಶಿಸುತ್ತೇವೆ 
ಎಂಬುದರಿಂದಲೇ ಹೊರತು ವಾವು ಏನು 
ಮಾತನಾಡುತ್ತೇವೆ ಎಂಬುದರಿಂದಲ್ಲ. ಮಕ್ಕಳು 
ತರಗತಿಯಲ್ಲಾಗಲೀ, ಹೊರಗಡೆಯಾಗಲೀ ತಪ್ಪು 
ಮಾಡಿದಾಗ, ಅವರನ್ನು ನೋಡಿಕೊಳ್ಳುವ ದೊಡ್ಡವರು 
ಸಂವಿಧಾನ ಪೀಠಿಕೆಯಲ್ಲನ ತತ್ವಗಳನ್ನು ಅನುಸರಿಸಿ 
ತಮ್ಮನ್ನು ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಮಕ್ಕಳಗೆ 


ಅನ್ನಿಸಬೇಕು. ತನ್ಮೂಲಕ ಒತ್ತಿಒತ್ತಿ ಹೇಳದೆಯೂ ಮಕ್ಕಳು 
ಅವರ ನಿದರ್ಶನವನ್ನೇ ಪಾಅಸುವಂತಾಗುತ್ತದೆ. 


ಜನತಂತ್ರದ ಬಗ್ಗೆ ಅಭ್ಯಾಸದ ಮೂಲಕ 
ಕಅಯುವುದರಿಂದಾಗಿ ಮಕ್ಕಳು ತಮ್ಮ ವಯಸ್ಸು ಏನೇ 
ಇರಲಅ ತಾವು ಯಾವ ಗೌರವಕ್ಕೆ ಅರ್ಹರೋ ಅದನ್ನು 
ಪಡೆದುಕೊಳ್ಳುವಂತಾಗುತ್ತದೆ. ತಮ್ಮ ಅಭಿಪ್ರಾಯವನ್ನು 
ಧ್ಹನಿಸುವಂತಾಗುತ್ತದೆ. ಬೇರೆಯವರ ಅಭಿಪ್ರಾಯವನ್ನು 
ಸ್ಟೀಕರಿಸಲು ತಮ್ಮನ್ನೇ ತೆರೆದುಕೊಳ್ಳಲು ಸಾಧ್ಯವಾಗುತ್ತದೆ, 
ಸಂವಹನದ ಕೌಶಲ್ಯಗಳನ್ನು ಅಭವೃದ್ಧಿಪಡಿಸಿಕೊಳ್ಳಲು 
ಸಾಧ್ಯವಾಗುತ್ತದೆ ಮತ್ತು ವೈಜ್ಞಾನಿಕ ಆಲೋಚನಾ ವಿಧಾನಕ್ಕೆ 
ಅಗತ್ಯವಾದ ವಿಮರ್ಶಾತ್ಮಕ ಚಿಂತನೆಯನ್ನು 


ಬೆಳೆಸಿಕೊಳ್ಳಲು ಸಾಧ್ಯವಾಗುತ್ತದೆ. ತಂಡದಲ್ಲ ಕೆಲಸ 
ಮಾಡುವುದು, ಸಹಯೋಗದಲ್ಲಿ ಜವಾಬ್ದಾರಿಯನ್ನು 
ನಿರ್ವಹಿಸುವುದು ಇವುಗಳನ್ನು ಉತ್ತೇಜಸಬೇಕು. 


< ಜ್‌ - 
— 
ಹ್‌ = 


~ 


ಚಿತ್ರ 1: ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ, ಗೋದಿನಾಳ. 


'ಅವರ ವಯಸ್ಸು ಏನೇ ಇರಲ, ಬೇರೆಯವರ ಕುರಿತಾದ 
ಸೂಕ್ಷೃತೆ ಮತ್ತು ಗೌರವ ಇವುಗಳು, ಜನತಾಂತ್ರಿಕ ಶಾಲಾ 
ಪ್ರಕ್ರಿಯೆಯ ಪರಿಕಲ್ಪನೆಯನ್ನು ರೂಪಿಸಲು ನನಗೆ 
ನೆರವಾಗಿವೆ. ಪ್ರತಿಯೊಂದು ಮಗು ಮಾತನಾಡಲು ಹಾಗೂ 
ಪ್ರಶ್ನಿಸಲು ಅವಕಾಶಗಳನ್ನು ಸೃಷ್ಟಿಸುವುದು ಮತ್ತು 
ಸಾಮಾಜಕ- ಆರ್ಥಿಕ- ಧಾರ್ಮಿಕ ವೈವಿಧ್ಯಗಳನ್ನು 
ಗೌರವಿಸುವುದು ಇವು. ಈ ಫಲಅತಾಂ೦ಶವನ್ನು ಸಾಧಿಸಲು 
ನನಗೆ ನೆರವಾಗಿವೆ" ಎಂದು ಶೇಖರ್‌ ನಾಯಕ್‌ ಹೇಳುತ್ತಾರೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


60 


ಸಚಿನ್‌ ಸಾಲಕ್ಷಿ ಅವರು ಕರ್ನಾಟಕದ ಕೊಪ್ಪಳದಲ್ಲನ, ಅಜೀಂ ಪ್ರೇಮ್‌ ಜ ಫೌಂಡೇಷನ್‌ ಜಲ್ಲಾ ಸಂಸ್ಥೆಯಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. 
ಅವರು ರಾಸಾಯನಿಕ ಇಂಜನಿಯರಿಂಗ್‌ ಅನ್ನು ಅಧ್ಯಯನ ಮಾಡಿದ್ದು, ಅಜೀಂ ಪ್ರೇಮ್‌ ಜ ಫೌಂಡೇಷನ್‌ ೭೦15ರ ತಂಡದ ಫೆಲೋ 
ಆಗಿದ್ದರು. ಅವರು ಇದೀಗ ಆರಂಭಕ ಗಣಿತದ ಶಿಕ್ಷಕ ಶಿಕ್ಷಕರಾಗಿ, ಬೋಧಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರನ್ನು 
sachinkumar.salakki@azimpremjifoundation.org ಮೂಲಕ ಸಂಪಕಿೀಸಬಹುದು. 


ಅನುವಾದ: ಬಿ.ಆರ್‌.ಮಂಜುನಾಥ್‌ | ಪರಿಶೀಲನೆ: ಟಿ.ಎನ್‌.ವಾಸುದೇವಮೂರ್ತಿ 


ಅಜೀಂ ಪ್ರೇಮ್‌ಜ ಯೂನಿಪರ್ಸಿಟ ಲರ್ನಿಂಗ್‌ ಕರ್ಪ್‌, ನವೆಂಬರ್‌ 2023 


Ld 


